ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


BRC /CRC ಸೇವೆಯನ್ನು ಮುಂದುವರೆಸುವ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು) - 


74 (812) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) 2011-12ನೇ ಸಾಲಿನಲ್ಲಿ NRDWP ಕೇ೦ದ್ರ ಪುರಸ್ಕೃತ ಯೋಜನೆಯ Support Activity ಘಟಿಕದಡಿ 
ನೇಮಕಗೊಂಡು ಕಾರ್ಯ ನಿರ್ಮಹಿಸಿದ BRC/CRC ಸೇವೆಯನ್ನು ಮುಂದುವರಿಸುವ ಕುರಿತು ಕಳೆದ 
ಅಧಿವೇಶನದಲ್ಲಿ ಸರ್ಕಾರ ಭರವಸೆ ನೀಡಿರುವುದು ನಿಜವೆ; ಭರವಸೆ ಈಡೇರಿದೆಯ; 


(ಆ) ಸರ್ಕಾರದ ಭರವಸೆಯಂತೆ ಯಾವ ಯಾವ ಜಿಲ್ಲೆಗಳಲ್ಲಿ B್ನಲ/CRC ಸೇವೆಯನ್ನು 
ಮುಂದುವರೆಸಲಾಗಿದೆ; (ಬಿವರವಾದ ಮಾಹಿತಿ ನೀಡುವುದು) 


(ಇ) ಮಾನ್ಯ ಕರ್ನಾಟಿಕ ಉಚ್ಚಿ ನ್ಯಾಯಾಲಯ, ಬೆಂಗಳೂರು ರ 5628/2020 ಹಾಗೂ ಇತರೆ 
ನ್ಯಾಯಾಲಯಗಳಲ್ಲಿ BR್ನC/CR್ಣC ಸಂಯೋಜಕರುಗಳು ತಮ್ಮ ಸೇವೆಯನ್ನು ಜಲ್‌ ಜೀವನ್‌ ಮಿಷನ್‌ 
ಯೋಜನೆಯಲ್ಲೂ ಮುಂದುವರಿಸಲು ಧಾವೆ ಹೂಡಿರುವುದು ನಿಜವೇ; ಹಾಗಾದಲ್ಲಿ ಸರ್ಕಾರ ಈ 
ಸ೦ಬ೦ಧ ಯಾವ ಕ್ರಮ ಕೈಗೊಂಡಿದೆ; 


(ಈ) RBC/CRC ಸ೦ಂಯೋಜಕರುಗಳ ಮನವಿಯ ಮೇರೆಗೆ ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು 
ನೈರ್ಮಲ್ಯ ಇಲಾಖೆಯು ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನು ಮಾತ್ರ 
ನೀಡುತ್ತಿರುವುದಾಗಿ ಸೂಚಿಸಿದ್ದು, ಸಿಬ್ಬಂದಿ ನೇಮಕ ವಿಚಾರ ರಾಜ್ಯ ಸರ್ಕಾರದ ವಿವೇಚನೆಗೆ 
ಬಿಟ್ಟಿರುವುದಾಗಿ ತಿಳಿಸಿರುವುದು ನಿಜವೆ; (ವಿವರವಾದ ಮಾಹಿತಿ ನೀಡುವುದು) 


(ಉ) ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7610Cಗ ರಂತೆ ಸರ್ಕಾರವು Policy Dicision 
ಮಾಡಬೇಕಾಗಿರುವುದು ನಿಜವೇ; 


(ಊ) ಯಾವ ಕಾಲಮಿತಿಯಲ್ಲಿ ಸರ್ಕಾರವು Pಂ॥cy Dicision ಗಳ ಸೇವೆಯನ್ನು ಯಥಾವತ್ತಾಗಿ 
ಮುಂದುವರೆಸುವುದು? 


